ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 18-03-2021 ಪ್ರಶ್ನೆ ಸಂಖ್ಯೆ: 1386(1592) 

ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀಕೆ.ಎ.ತಿಷ್ಟೇಸ್ವಾಮಿ( ನಾಮನಿರ್ದೇಶನ ಹೊಂದಿದವರು) 

ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಯುವ ಸಬಲೀಕರಣ ಮತ್ತು ಕ್ರೀಡೆ ಹಾಗೂ ಯೋಜನಾ ಸಚಿವರು 


ವಿಷಯ: 2011 ಜಾತಿ ಅಂಕಿ-ಅಂಶಗಳ ಜನಗಣತಿ ಬಗ್ಗೆ 


(ಅ) ರಾಜ್ಯದಲ್ಲಿ ಕೇಂದ್ರ ಸರ್ಕಾರ 2021 - ಜನಗಣತಿಯನ್ನು ಕೈಗೆತ್ತಿಕೊಳ್ಳಲು ಸೂಚನೆ 
ಹೊರಡಿಸಿದೆಯೆಣಿ; (ವಿವರ ನೀಡುವುದು) 


(ಆ) ರಾಜ್ಯ ಸರ್ಕಾರ 2021 ಜನಗಣತಿ ಅಂಗವಾಗಿ ಸಿದ್ದಪಡಿಸಲಾಗುವ "ರಾಷ್ಟೀಯ 
ಜನಸಂಖ್ಯಾ ರಿಜಿಸ್ಟಾರ್‌" ಬಗ್ಗೆ ವಿಧಾನ ಮತ್ತು ಮಾರ್ಗದರ್ಶನಗಳನ್ನು ಕೇಂದ್ರ ಸರ್ಕಾರದ 
ನಿರ್ದೇಶನದಂತೆ ರೂಪಿಸಿ, ಅಂತಿಮಗೊಳಿಸಲಾಗಿದೆಯೇ; (ವಿವರ ನೀಡುವುದು) 


(ಇ) 2011 - ಜನಗಣತಿಯಲ್ಲಿ ಸಂಗ್ರಹವಾದ ಜಾತಿ ಅಂಕಿ-ಅಂಶಗಳನ್ನು ಬಿಡುಗಡೆ 
ಮಾಡಲಾಗಿದೆಯೇ; ಮತ್ತು 2021-ಜನಗಣತಿ ಅವಧಿಯಲ್ಲಿ ಜಾತಿ ಆಧಾರಿತ ಕುಟುಂಬಗಳ 
ಸಾಮಾಜಿಕ - ಆರ್ಥಿಕ ಗಣತಿ ನಡೆಸಲು ಉದ್ದೇಶಿಸಲಾಗಿದೆಯೇ; (ಸಂಪೂರ್ಣ ವಿವರ 
ನೀಡುವುದು) 


(ಈ) 2021-ಜನಗಣತಿಯಲ್ಲಿ ಮೊಟ್ಟಮೊದಲನೆಯದಾಗಿ Dit Cಂಗsus ನಡೆಸಲು 
ಉದ್ದೇಶಿಸಲಾಗಿದ್ದು, ಈ ಕಾರ್ಯಕ್ರಮ ಜಾರಿಗೆ ತರಲು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ 
ವಿವಿಧ ಕಾರ್ಯಕ್ರಮಗಳ ಅಡಿಯಲ್ಲಿ ಬಿಡುಗಡೆ ಮಾಡಿದ ಅನುದಾನವೆಷ್ಟು ಮತ್ತು 
ಇದರಲ್ಲಿ ಉಪಯೋಗಿಸಲಾದ ಹಣ ಎಷ್ಟು? (ವಿವರ ನೀಡುವುದು) 


